ಭಾಗಾಕಾರದ ಬಗೆಗಿನ ಕೆಲವು ಚಿಂತನೆಗಳು 


ಒದುಗರೊಬ್ಬರ ಟಪ್ಪಣಿಗಳು 


ಅಂಕಗಣಿತದ ನಾಲ್ಕೂ ಮೂಲ ಕ್ರಿಯೆಗಳಲ್ಲಿ, ಸಂಕೀರ್ಣವಾದದ್ದು ಭಾಗಾಕಾರವೇ ಹಾಗೂ ಮಕ್ಕಳು ಹೆಚ್ಚು ಕಷ್ಟಪಡುವುದು ಭಾಗಾಕಾರಕ್ಕೇ ಎಂದು 
ಸುಲಭವಾಗಿ ಹೇಳಬಹುದು. ಈ ನಿಟ್ಟಿನಲ್ಲಿ ನಾನು ಭಾಗಾಕಾರವನ್ನು ಹೇಗೆ ಕಲಿಸಬಹುದು ಎಂಬುದರ ಬಗ್ಗೆ ಕೆಳಗಿನ ಕೆಲವು ಚಿಂತನೆಗಳನ್ನು 


ಹಂಚಿಕೊಳ್ಳಬಯಸುತ್ತೇನೆ. ಹಿಂದಿನ ಒಂದು ಸಂಚಿಕೆಯಲ್ಲಿ ನೀಡಲಾಗಿದ್ದ ಪುಲ್‌ ಔಟ್‌ ಗೆ ಇದು ಒಂದು ಪರ್ಯಾಯವೆಂದು ಪರಿಗಣಿಸಬಹುದು. 


ನಿರ್ದಿಷ್ಟವಾಗಿ ಇದರಲ್ಲಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಲಾಗಿದೆ: 


1. ಇತರೆ ಕ್ರಿಯೆಗಳಲ್ಲಿ ಬಲದಿಂದ ಎಡಕ್ಕೆ ಸಾಗುವಾಗ ಭಾಗಾಕಾರದಲ್ಲಿ ಎಡದಿಂದ ಬಲಕ್ಕೆ ಏಕೆ ನಾವು ಹೋಗುತ್ತೇವೆ? 


2. ಸಾಮಾನ್ಯ ಭಾಗಾಕಾರದ ಕ್ರಮವಿಧಾನಲ್ಲಿ ಸ್ಥಾನಬೆಲೆಯ ಪಾತ್ರವೇನು? 


3. ಭಾಜಕವು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಅಂಕಿಗಳನ್ನು ಹೊಂದಿದ್ದಾಗ ನಾವು ಭಾಗಲಬ್ಬವನ್ನು ಅಂದಾಜು ಮಾಡುವುದು ಹೇಗೆ೧ 


ಮೇಲಿನ 1 ಹಾಗೂ 2 ಒಂದಕ್ಕೊಂದು ಸಂಬಂಧಪಟ್ಟಿವೆ. ನಾನು ವಿದ್ಯಾರ್ಥಿಗಳೊಂದಿಗೆ ಬಳಸುವ ವಾದ ಏನೆಂದರೆ ಇದು ಕೇವಲ ಕ್ಷಮತೆಯ 


ವಿಷಯವಷ್ನೇ. ಕೆಳಗೆ ವಿವರಿಸಿರುವಂತೆ, ಕೂಡುವಿಕೆ ಹಾಗೂ ಕಳೆಯುವಿಕೆಯ ವಿಷಯದಲ್ಲಿ ಎಡದಿಂದ ಬಲಕ್ಕೆ ಬರುವ ಕ್ರಮವಿಧಾನವು 


ಕ್ಷಮತೆಯದ್ದಲ್ಲ. 
ಎಡದಿಂದ ಬಲ ಬಲದಿಂದ ಎಡ 

ಹತ್ತು | ಬಿಡಿ | ನಾವು ಹತ್ತರ ಸ್ಥಾನದಲ್ಲಿರುವುದನ್ನು ಹತ್ತು | ಬಿಡಿ | ನಾವು ಬಿಡಿ ಸ್ಥಾನದಲ್ಲಿರುವುದನ್ನು 
ಈ 5 7 ಕೂಡುವುದರ ಮೂಲಕ 1 ಕೂಡುವುದರ ಮೂಲಕ ಆರಂಭಿಸುತ್ತೇವೆ. 
§ 5379] ಅರಂಭಸುತ್ತೇವೆ. 9 57 | ಹಾಗೂ ಮೊತ್ತದ ಬಿಡಿ ಸ್ಥಾನದ 

8 k 3 9 ಅಂಕಿಯನ್ನು ಹಾಗು ಹತ್ತರ ಸ್ಥಾನದ 

6 ಅಂಕಿಯನ್ನು ಬೇರೆಯಾಗಿ ಬರೆಯುತ್ತೇವೆ. 

ಹತ್ತು | ಬಿಡಿ | ನಂತರದಲ್ಲಿ ನಾವು ಬಿಡಿ ಹತ್ತು | ಬಿಡಿ | 2ನೆಯ ಹಂತದಲ್ಲಿ ನಾವು ಎಲ್ಲದರ 

1 ಸ್ಥಾನದಲ್ಲಿರುವುದನ್ನು ಕೂಡಿಸಿ ಮೊತ್ತದ 1 ಹತ್ತುಗಳನ್ನೂ ಕೂಡಿಸುತ್ತೇವೆ 
» [15 [7 | ಜಿಡಿ ಸ್ಥಾನದ ಅಂಕಿಯನ್ನೂ ಮತ್ತು | ಸಾ 57 
B 13 [9 | ಹತ್ತರ ಅಂಕಿಯನ್ನೂ ಬೇರೆಯಾಗಿ I 3 9 

8 6 ಬರೆಯಿರಿ 9 6 

ಹತ್ತು | ಬಿಡಿ | ಹಾಗಾಗಿ 3ನೆಯ ಹಂತದಲ್ಲಿ ಹತ್ತರ 
fo 1 ಸ್ಥಾನದಲ್ಲಿ ಈಗಾಗಲೇ ಬರೆದಿರುವ 
k 5 7 ಸಂಖ್ಯೆಯನ್ನು 

+13 9 ಬದಲಾಯಿಸಬೇಕಾಗುತ್ತದೆ. 


ಕಳೆಯುವುದರಲ್ಲೂ ಇದೇ ರೀತಿಯ ಸನ್ನಿವೇಶ ಬರುತ್ತದೆ. ಆದರೆ ವಿವಿಧ ಮಾದರಿಗಳು ಬರುವುದರಿಂದ, ಇದನ್ನು ಮಕ್ಕಳಿಗೆ ಪಾಠ ಮಾಡುವುದಿರಲಿ 
ತೋರಿಸುವುದಕ್ಕೂ ಸಂದೇಹ ಪಡುವಂತಾಗಿದೆ. ಕೆಳಗೆ ತೋರಿಸಿರುವಂತೆ, ಭಾಗಾಕಾರಕ್ಕೆ ಬಲದಿಂದ ಎಡಕ್ಕೆ ಬರುವ ಕ್ರಮವಿಧಾನವು ಅಷ್ಟು 


ಪರಿಣಾಮಕಾರಿಯಾಗಿ ಇರುವುದಿಲ್ಲ. 


ಬಲದಿಂದ ಎಡ ಎಡದಿಂದ ಬಲ 
ಹಂತ 1 ಹ |ಬಿ | ನಾವು ಬಿಡಿಗಳಿಂದ ಹಂತ 1 ಹ|ಬಿ 
3 ಆರಂಭಿಸೋಣ ಅಂದರೆ ನಾವು 1 
2 ) 3 6 6ನ್ನು 2ರಿಂದ ಭಾಗಿಸುತ್ತೇವೆ 21)|3 |6 
6 > ನಾವು ಹತ್ತರಿಂದ 
ಆರಂಭಿಸುತ್ತೇವೆ ಅಂದರೆ ನಾವು 3ನ್ನು 
2ರಿಂದ ಭಾಗಿಸುತ್ತೇವೆ. ಈಗ 1 ಹತ್ತಷ್ಟೇ 
1 ಉಳಿಯುತ್ತದೆ. 
ಹಂತ 2 ಹ |ಬಿ ಹಂತ 2 ಹ|ಬಿ 
1 3 1 
2 |) |3 16 213 6 
6 ನಾವೀಗ > ನಾವೀಗ ಈ 
_ 3 ಹತ್ತುಗಳನ್ನು ಭಾಗಿಸಲು e ಹತ್ತನ್ನು 10 ಬಿಡಿಗಳೊಂದಿಗೆ 
P ಪ್ರಯತ್ನಿಸೋಣ. 1 ಹತ್ತಷ್ಟೇ ಬದಲಾಯಿಸಿಕೊಳ್ಳುತ್ತೇವೆ ಹಾಗು 
ಉಳಿಯುತ್ತದೆ. ಭಾಗಲಬ್ಬದಿಂದ 6 ಬಿಡಿಗಳನ್ನು ಸೇರಿಸಿ 
16 ಬಿಡಿಗಳನ್ನು ಪಡೆಯುತ್ತೇವೆ. 
ಹಂತ 3 ಹ |ಬಿ ಹಂತ 3 ಹ|ಬಿ 
1 8 1 18 
2 |) |3 16 2 1313-6 
6 2 ಬಿಡಿಗಳನ್ನು 2 ರಿಂದ ಭಾಗಿಸುತ್ತೇವೆ. 
3 ಹತ್ತನ್ನು 10 ಬಿಡಿಗಳೊಂದಿಗೆ 1 |6 | ಇಲ್ಲಿ ಕೂಡ ಉತ್ತರದಲ್ಲಿ 
2 ಬದಲಾಯಿಸಿಕೊಳ್ಳುತ್ತೇವೆ, 1 |6 (ಭಾಗಲಬ್ಬದಲ್ಲಿ) ಯಾವುದೇ 
1 |0 | ನಂತರ ಈ ಹತ್ತುಗಳನ್ನು ಅಂಕಿಯನ್ನು ಬದಲಾಯಿಸುವ ಅಗತ್ಯ 
1 |0 | ಹಂಚುತ್ತೇವೆ. .. ಬಿಡಿಯ ಬರಲಿಲ್ಲ. 
ಅಂಕಿಯನ್ನು 5 ರಿಂದ 
ಹೆಚ್ಚಿಸಬೇಕು ಅಂದರೆ 3 ರಿಂದ 
3+ 5 = 8 ಕೈ ಬದಲಾಯಸಿ. 


ಸೂಚನೆ: ಕಮವಿಧಾನದಲ್ಲಿ ಸ್ಥಾನಬೆಲೆಯ ಬದಲಾವಣೆಯು ಎದ್ದುಕಾಣುವುದಿಲ್ಲ ಹಾಗಾಗಿ ಶಿಕ್ಷಕರು ಹತ್ತರಿಂದ ಬಿಡಿ ಸ್ಥಾನಕ್ಕೆ ಆಗುವ 
ಬದಲಾವಣೆಗಳನ್ನು ಪ್ಲಾಟ್‌, ಲಾಂಗ್‌ ಅಥವಾ ಹತ್ತರ ಕಟ್ಟುಗಳಂತಹ ಕಲಿಕೆಯ ಸಾಮಗಿಗಳ ಮೂಲಕ ಮಾಡಿ ತೋರಿಸಬಹುದು. 

ನಾವು ಇವುಗಳನ್ನು ಮಾಡಿ ತೋರಿಸಿದರೆ ಅಥವಾ ಮತ್ಯೂ ಒಳ್ಳೆಯದೆಂದರೆ ಅವರ ಕೈನಲ್ಲೇ ಎಡದಿಂದ ಬಲ ಮತ್ತು ಬಲದಿಂದ ಎಡ ಎರಡೂ 
ರೀತಿ ಮಾಡಿಸಿ ಎರಡೂ ವಿಧಗಳ ಕ್ಷಮತೆಯ ಬಗ್ಗೆ ಚಿಂತನೆ ನಡೆಸಿದರೆ ಆಗ ನಿಗದಿತ ಪದ್ಧಶಿಯು ಏಕೆ ಹಾಗಿದೆ ಎನ್ನುವುದನ್ನು ಮತ್ತೂ ಚೆನ್ನಾಗಿ 
ಅರಿತುಕೊಳ್ಳಬಹುದು. 


ಸ್ಥಾನಬೆಲೆಯನ್ನು ನಿಗದಿತ ಪದ್ಧತಿಯಲ್ಲಿ ಹೇಗೆ ಬಳಸಲಾಗಿದೆ ಎನ್ನುವುದನ್ನು ನಾನು ಉದ್ದ ಹಾಗೂ ಗಿಡ್ಡ ಎರಡೂ ವಿಧಾನಗಳನ್ನೂ ಹಂತ 
ಹಂತವಾದ ಪ್ರಾತ್ಯಕ್ಷಿಕೆಗಳ ಮೂಲಕ ದಾಖಲಿಸಿದ್ದೇನೆ. ಇದರಲ್ಲಿ 8643 + 7 ಅನ್ನು ಎರಡೂ ವಿಧಾನದಲ್ಲಿ ಒಟ್ಟಿಗೆ 


http: //teachersofindia.org/en/video /division-pay-attention ಮಾಡಿ ದಾಖಲಿಸಲಾಗಿದೆ. 


ಭಾಗಾಕಾರ ಪದ್ಧತಿಯನ್ನು ಕಲಿಸುವಾಗ. ಸಾಮಾನ್ಯವಾಗಿ ನಾವು ಭಾಗಾಕಾರದ ಚಿಕ್ಕ ಪದ್ಧತಿಯನ್ನು ಬಳಸುತ್ತೇವೆ ಹಾಗು ಅದು ಮಕ್ಕಳು ಕಲಿತಿರುವ 
ಕಳೆಯುವ ನಿಯಮಗಳನ್ನು ಉಲ್ಲಂಘಿಸುತ್ತದೆ. 


pe] 


ಉದ್ದದ ವಿಧಾನ ಗಿಡ್ಡ ವಿಧಾನ 
ಹಂತ 1 ಹ1|ಬಿ ಹಂತ 1 ಹ|ಬಿ|20ನ್ನು ಬರಿದೇ 2 ಎಂದು ಬರೆದು 
1 10 1 ಅದನ್ನು 36ರಿಂದ ಕಳೆದಾಗ ಮಕ್ಕಳಿಗೆ 
2|1)13 |6 ಸೆ 2|)|3 |6 | ಗೊಂದಲವಾಗುತ್ತದೆ ಏಕೆಂದರೆ 3 
2 10 2 ಹತ್ತುಗಳಿಂದ 2 ಹತ್ತುಗಳನ್ನು 
ಪೂರ್ಣವಾಗಿ ಬರೆಯುವುದು ನ್‌ _ 
1 16 1 ಕಳೆಯುತಿದಾರೆ ಎಂದು ಅವರಿಗೆ 
ಕಳೆಯುವುದರ ಮೂಲ e 
ಅರಿವಾಗದಿರಬಹುದು. 
ಸಿದ್ಧಾಂತಗಳನ್ನು ಮೀರುವುದಿಲ್ಲ 
ಹಾಗು ನಾವು 2 ಹತ್ತುಗಳನ್ನು ಅಥವಾ 
20 ನ್ನು ಕಳೆಯುತ್ತಿದ್ದೇವೆ. 
ಹಂತ 2 ಹ|ಬಿ ಹಂತ 2 ಹ|ಬಿ| ಇಲ್ಲಿ ನಾವು ಬಿಡಿಯನ್ನು 
1 |8 1 |8 | ಬದಲಾಯಿಸಬೇಕಿಲ್ಲ. ಹಾಗಾಗಿಯೇ 
2|)|13 |6 2|)|3 |6 |1ನೇ ಹಂತದಲ್ಲಿ ನಾವು ಬಿಡಿಯನ್ನು 
2 10 2 ಬರೆಯುವುದಿಲ್ಲ. 
ಬಿಡಿ ಸ್ಥಾನವನ್ನು 
ಇಲ್ಲಿ 0 ಇಂದ ಕಕ್ಕೆ bE 
1 16 1 16 
ಬದಲಾಯಿಸಬೇಕು. ಆದರೆ ಇದನ್ನು 
p ಬಾಣದ ಕಾರ್ಡುಗಳ ಮೂಲಕ p 


ತೋರಿಸಿದಾಗ ಈ ಸಮಸ್ಯೆಯನ್ನು 
ಬಗೆಹರಿಸಬಹುದು. 


ಭಾಗಾಕಾರದಲ್ಲಿ ಮಾತ್ರ ನಿಗದಿತ ಪದ್ಧತಿಯಲ್ಲಿ ಅಂದಾಜು ಮಾಡುವುದು ಇರುವುದರಿಂದ 3ನೆಯ ವಿಷಯವು ಮುಖ್ಯವಾಗುತ್ತದೆ. ಕೂಡುವುದು, 


ಕಳೆಯುವುದು ಹಾಗು ಗುಣಿಸುವುದರಲ್ಲಿ ಸಂಖ್ಯೆಗಳು ಎಷ್ಟೇ ದೊಡ್ಡದಿದ್ದರೂ ಕೂಡ ಅಂದಾಜು ಮಾಡುವ ಅಗತ್ಯವಿಲ್ಲ. 


ಅಂದಾಜು ಮಾಡುವುದರಿಂದ ಯಾವ ಕಡೆ ಬೇಕಾದರೂ ಉತ್ತರ ಹೋಗುವುದರಿಂದ ಈ ತಂತ್ರವು ಬಹು ಆಯಾಮದ್ದಿರಬೇಕಾಗುತ್ತದೆ. ಆದ್ದರಿಂದ 


ನಾವು 2 ಅಂಕಿಯ ಭಾಜಕಗಳಿಂದ ಆರಂಭಿಸಿ ಹತ್ತಿರದ ಹತ್ತರ ಸ್ಥಾನಕ್ಕೆ ಹೊಂದಿಸುತ್ತೇವೆ. ಸಹಜವಾಗಿ ಮಕ್ಕಳಿಗೆ 10ರ ಅಪವರ್ತ್ವಗಳ ಅಂದರೆ 40, 


70 ಮುಂತಾದ ಭಾಜಕಗಳ ಜೊತೆಗೆ ಸಾಕಷ್ಟು ಅಭ್ಯಾಸ ಮಾಡಿಸಿದ ನಂತರ ಬೇರೆಯ ಎರಡಂಕಿ ಭಾಜಕಗಳೊಡನೆ ಕೆಲಸ ಮಾಡಲು 


ಆರಂಭಿಸುವುದು ಸೂಕ್ತವಾಗಿರುತ್ತದೆ. ನಂತರದಲ್ಲಿ ಭಾಜಕವು 62 ಆಗಿದ್ದರೆ ನಾವು ಅದನ್ನು 60 ಎಂದು ಸರಿ ಹೊಂದಿಸಿ ಪ್ರತಿ ಹಂತದಲ್ಲೂ 


ಭಾಗಲಬ್ಬಕ್ಕಿಂತ ಕಡಿಮೆ ಇರುವ ಅತಿ ದೊಡ್ಡ ಗುಣಲಬ್ದವನ್ನು ಕಂಡುಹಿಡಿಯಬೇಕು. ಅದೇ ರೀತಿಯಲ್ಲಿ ಭಾಜಕವು 37 ಆಗಿದ್ದರೆ ಅದನ್ನು 40ಕ್ಕೆ ಸರಿ 


ಹೊಂದಿಸಬೇಕು. 85ರಂತಹ 5 ರಿಂದ ಕೊನೆಯಾಗುವ ಸಂಖ್ಯೆಗಳಾದರೋ ಯಾವಾಗಲೂ ನಾಜೂಕಿನ ಕೆಲಸವೇ ನೀವು 80 ಅಥವಾ 90 


ಯಾವುದನ್ನಾದರೂ ಬಳಸಬಹುದು. ಪ್ರತಿ ಹಂತದಲ್ಲೂ ವ್ಯತ್ಯಾಸವು ಭಾಗಲಬ್ಬಕ್ಕಿಂತಲೂ ಕಡಿಮೆ ಇರಬೇಕೆಂಬುದನ್ನು ಇಲ್ಲಿ ಒತ್ತಿ ಹೇಳುವುದು 


ಮುಖ್ಯವಾಗುತದೆ. ಅಂದಾಜು ಮಾಡುವುದರ ಹಂತಗಳು ಕೆಳಗಿನಂತಿವೆ: 


ಅಂದಾಜು ಮಾಡುವ ಹಂತಗಳು 


ಉದಾಹರಣೆ: 256 + 36 


ಉದಾಹರಣೆ: 256 ೬+ 33 


1. ಭಾಜಕವನ್ನು ಹತ್ತಿರದ 10ರ ಅಪವರ್ತನಕ್ಕೆ 
ಹೊಂದಿಸಿ 


36ನ್ನು 40ಕ್ಕೆ ಹೊಂದಿಸಿ. 


33ನ್ನು 30ಕ್ಕೆ ಹೊಂದಿಸಿ. 


2. ಅಂದಾಜನ್ನು ಬಳಸಿ ಶೇಷವನ್ನು ( 


ಅಥವಾ ಶೇಷದ ಅಂಕಿಯನ್ನು ) ಅಂದಾಜಿಸಿ 


256 +- 40 (ಅಥವಾ 25 *4) 6 


256 + 30 (ಅಥವಾ 25 +3) 8 


3. ಶೇಷದ ಅಂಕಿ X ನಿಜವಾದ ಭಾಜಕ - 6x36=216 8x33=264 
ಇದನ್ನು ಲೆಕ್ಕ ಹಾಕಿ 
4. ಪರೀಕ್ಷಿಸಿ: ಪರೀಕ್ಷಿಸಿ ಪರೀಕ್ಷಿಸಿ: 

a 216 < 256 a. 264 > 256 


a. ಭಾಗಲಬ್ದದ ಅಂಕಿ X ಭಾಜಕ > 
ಭಾಜ್ಯ ಆದರೆ, ಭಾಗಲಬ್ದ್ಬದ 
ಅಂಕಿಯನ್ನು 1ರಿಂದ ಕಡಿಮೆ 
ಮಾಡಿ ಹಾಗೂ 3ನೇ ಹಂತವನ್ನು 
ಪುನರಾವರ್ತಿಸಿ, ಇಲ್ಲದಿದ್ದರೆ, 

b. ಭಾಜ್ಯ - ಭಾಗಲಬ್ದದ ಅಂಕ X 
ಭಾಜಕ » ಭಾಜಕ ಇದೆಯೇ 
ಎಂದು ಗಮನಿಸಿ, ಭಾಗಲಬ್ದದ 
ಅಂಕಿಯನ್ನು 1ರಿಂದ ಹೆಚ್ಚು ಮಾಡಿ 
ಹಾಗೂ 3ನೇ ಹಂತವನ್ನು 


b. 2566-216 =40>36 

ವ ಭಾಗಲಬ್ಬ =6+1=7 
7ನ್ನು ಭಾಗಲಬ್ದದ ಅಂಕಿಯಾಗಿ ಬಳಸಿ 
3ನೆಯ ಹಂತಕ್ಕೆ ಹೋಗಿ 


ವು ಭಾಗಲಬ್ಬ =8-—|1=7 
7ನ್ನು ಭಾಗಲಬ್ದದ ಅಂಕಿಯಾಗಿ ಬಳಸಿ 
3ನೆಯ ಹಂತಕ್ಕೆ ಹೋಗಿ 


ಪುನರಾವರ್ತಿಸಿ 
c. ಭಾಜ್ಯ- ಭಾಗಲಬ್ದದ ಅಂಕ X 
ಭಾಜಕ € ಭಾಜಕ ಆದರೆ 5ನೇ 


ಹಂತಕ್ಕೆ ಮುಂದುವರೆಯಿರಿ 


( ಬದಲಾಯಿಸಿದ ) ಭಾಗಲಬ್ದ್ಬದೊಂದಿಗೆ 


ಭಾಗಾಕಾರದ ಹಂತಗಳನ್ನು ಮಾಡಿ ಮುಗಿಸಿ. 


7x36 =252, ಅಂದರೆ 
256+36=7 ಶೇಷ4 


7x33 = 231, ಅಂದರೆ 
256೬ 33=7ಶೇಷಂ25 


ನಾನು ಓದುಗರ ಸಲಹೆಗಳನ್ನು ಸ್ಥಾಗತಿಸುತ್ತೇನೆ. 


